ಕರ್ನಾಟಕ ವಿಧಾನ ಪರಿಪತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


(ಅ) ಕಳೆದ ಜುಲೈನಿಂದ ಇದುವರೆಗೂ 
ಸುರಿದ ಅಧಿಕ ಮಳೆಯಿಂದ ರಾಜ್ಯದಲ್ಲಿ 
731 ಲಕ್ಷ ಹೆಕ್ಟರ್‌ ಗೂ ಅಧಿಕ 
ಪ್ರದೇಶದಲ್ಲಿ ಬೆಳೆಹಾನಿ ಆಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ ಸರ್ಕಾರ ರೈತರಿಗೆ ನೆರವು 
ನೀಡಲು ಯಾವ ಕ್ರಮಗಳನ್ನು 
ತೆಗೆದುಕೊಂಡಿದೆ; 

(ಆ) ಇದರಲ್ಲಿ ಯಾವ ಯಾವ ವಿವಿಧ 
ಬೆಳೆಗಳು ಮಳೆಯಿಂದ 
ಹಾನಿಗೊಳಗಾಗಿವೆ; ಶೇಕಡವಾರು ಎಷ್ಟು 
ಪ್ರದೇಶ ಹಾನಿಗೊಳಗಾಗಿವೆ (ಜಿಲ್ಲಾವಾರು 
ಮಾಹಿತಿ ನೀಡುವುದು) 


(ಇ) ಹಾನಿಗೊಳಗಾದ ಬೆಳೆಗಳಿಗೆ ಸರ್ಕಾರ 
1 ಹೆಕ್ಟರ್‌ಗೆ ಎಷ್ಟು ಬೆಳೆಹಾನಿ ಪರಿಹಾರ 
ನೀಡುವುದು; ಯಾವ ಯಾವ ಬೆಳೆಗಳಿಗೆ 
ಯಾವ ಕಾಲಮಿತಿಯಲ್ಲಿ ಎಷ್ಟು; 
ಪರಿಹಾರ ನೀಡಲಾಗುವುದು; 


(ಈ) ರೈತರಿಗಾಗಿ ಕೃಪಿ ಇಲಾಖೆಯಿಂದ 
ಜಾರಿಯಲ್ಲಿರುವ ವಿವಿಧ 
ಯೋಜನೆಗಳಾವುವು; ಆ ಯೋಜನೆಗಳಿಗೆ 
ಪ್ರಸ್ತುತ ಸರ್ಕಾರ ಎಷ್ಟುಅನುದಾನವನ್ನು 
ನೀಡಲಾಗಿದೆ; 


651 
ಎಂ. ನಾರಾಯಣಸ್ವಾಮಿ 


17.12.2021 
ಮಾನ್ಯ ಕಂದಾಯ ಸಚಿವರು 


ಜುಲೈನಿಂದ ನವೆಂಬರ್‌ ವರೆಗೆ ಸುರಿದ ಅಧಿಕ ಮಳೆಯಿಂದ 
ರಾಜ್ಯದಲ್ಲಿ 12.54 ಲಕ್ಷ ಹೆಕ್ಟರ್‌ ಗೂ ಅಧಿಕ ಪ್ರದೇಶದಲ್ಲಿ 
ಬೆಳೆಹಾನಿ ಆಗಿದ್ದು, ಕೇಂದ್ರ ಸರ್ಕಾರದ ವSDಣF/NDRF 
ಮಾರ್ಗಸೂಚಿಯನ್ವಯ ಇನ್‌ಪುಟ್‌ ಸಬ್ಬಿಡಿಯನ್ನು 
ಪಾವತಿಸಲಾಗುತ್ತದೆ. 


ರಾಜ್ಯದಲ್ಲಿ ಜುಲೈನಿಂದ ಸುರಿದ ಅಧಿಕ ಮಳೆಯಿಂದಾಗಿ ಕೃಷಿ 
ಬೆಳೆಗಳಾದ ಭತ್ತ, ರಾಗಿ, ಜೋಳ, ಸಜೆ, ನೆಲಗಡಲೆ, ಮುಸುಕಿನ 
ಜೋಳ, ಗೋಧಿ, ತೊಗರಿ, ಕಡಲೆ, ತೃಣಧಾನ್ಯ, ಅವರೆ, ಹತ್ತಿ, 
ಹುರುಳಿ, ಕಬ್ಬು, ಸೋಯಾಅವರೆ, ಸೂರ್ಯಕಾಂತಿ, ಕುಸುಬೆ, 
ಅಲಸುಂದೆ, ಹೆಸರು, ಉದ್ದು ಎಳ್ಳು ಬೆಳೆಗಳು 
ಹಾನಿಯಾಗಿರುತ್ತವೆ. 

ಬಿತ್ತನೆಯಾದ ಪ್ರದೇಶಕೆ ಸುಮಾರು ಶೇಕಡ 1452 ರಷ್ಟು 
ಪ್ರದೇಶದಲ್ಲಿ ಬೆಳೆಗಳು ಹಾನಿಯಾಗಿರುತ್ತದೆ. 
ಜಿಲ್ಲಾವಾರು ಮಾಹಿತಿಯನ್ನು ಅನುಬಂಧ-1 
ನೀಡಲಾಗಿದೆ. 


ರಲ್ಲಿ 


(x) 


ಕೇಂದ್ರ ಸರ್ಕಾರದ SDಔ೯/NDRF ಮಾರ್ಗಸೂಚಿಯನ್ವಯ 


ಪ್ರಕೃತಿ ವಿಕೊಪದಿಂದ ಶೇ.33ರಪ್ಪಕ್ಕಿಂತ ಹೆಚ್ಚಿನ 
ಪ್ರಮಾಣದಲ್ಲಿ ಬೆಳೆ ಹಾನಿ ಉಂಟಾದಲ್ಲಿ ಇನ್‌ಪುಟ್‌ 
ಸಬ್ಬಿಡಿಯನ್ನು ಪ್ರತಿ ಫಲಾನಿಭವಿಗಳಿಗೆ ಗರಿಷ್ಟ 2 ಹೆಕ್ಟೇರ್‌ಗೆ 
ಸೀಮಿತ ಗೊಳಿಸಿ ಈ ಕೆಳಕಂಡ ದರದಲ್ಲಿ (ಪ್ರತಿ ಹೆಕ್ಸೇರ್‌ಗೆ) 
ಪಾವತಿಸಲಾಗುತ್ತದೆ: 


ರೈತರಿಗಾಗಿ ಕೃಪಿ ಇಲಾಖೆಯಿಂದ ಜಾರಿಯಲ್ಲಿರುವ ವಿವಿಧ 
ಯೋಜನೆಗಳು ಹಾಗೂ ಈ ಯೋಜನೆಗಳಿಗೆ ಪ್ರಸ್ತುತ ಸರ್ಕಾರ 
ನೀಡಿರುವ ಅನುದಾನದ ವಿವರಗಳನ್ನು ಅನುಬಂಧ-2 ರಲ್ಲಿ 
ನೀಡಲಾಗಿದೆ. 


(ಉ) ರೈತರಿಗೆ ಕೃಪಿ ಚಟುವಟಿಕೆಗಳಿಗೆ 
ಸಬ್ಬಿಡಿ ಸಹಿತ ನೀಡುವ ಸಾಲ 
ಯೋಜನೆಗಳಾವುವು; ಹಾಗೂ 
ಇದವರೆಗೂ ಎಷ್ಟು ಸಾಲ ನೀಡಲಾಗಿದೆ; 
(ಜಿಲ್ಲಾವಾರು ಮಾಹಿತಿ ನೀಡುವುದು) 

(ಊ) ಮುಂದೆ ಅಧಿಕ ಮಳೆ ಆಗುವ 
ಸಂಭವ ಇರುವುದರಿಂದ ಬೆಳೆಗಳಿಗೆ 
ಹಾನಿಯಾಗುವುದನ್ನು ತಡೆಯಲು, 
ಸರ್ಕಾರ ಯಾವ ಕ್ರಮಗಳನ್ನು 


ಕೈಗೊಳ್ಳಲಿದೆ( ವಿವರ ನೀಡುವುದು) 


(ಯ) ಮತ್ತೊಂದು ಕಡೆ ಬೆಳೆಹಾನಿ 
ಸಮೀಕ್ಷೆಯನ್ನು ಕಂದಾಯ 
ಇಲಾಖೆಯವರು ನಡೆಸುತ್ತಿರುವುದರಿಂದ, 
ಪ್ರತಿ ಹಳ್ಳಿಯಲ್ಲಿ ಸಮೀಕ್ಷೆ ನಡೆಸಲು ಈ 
ಅಧಿಕಾರಿಗಳು ಬಹಳ ವಿಳ೦ಬ 
ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೆಣ; ಬಂದಿದಲ್ಲಿ, [es 
ತೊಂದರೆಯನ್ನು ನಿವಾರಿಸಲು ಸರ್ಕಾರ 
ಯಾವ ಕ್ರಮಗಳನ್ನು ಕೈಗೊಂಡಿದೆ? 
(ಸಂಪೂರ್ಣ ಮಾಹಿತಿ ನೀಡುವುದು) 


ಕಂಇ 602 ಟೆಎನ್‌ಆರ್‌ 2021 


ಕರ್ನಾಟಿಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ 
(KSNDMO) ರವರ ವರದಿಯಂತೆ ಮುಂದಿನ 10 ದಿನಗಳವರೆಗೆ 
ಅಧಿಕ ಮಳೆ ಆಗುವ ಸಾದ್ಯತೆ ಕಡಿಮೆ ಇರುತ್ತದೆ. 
ಮುಂದುವರೆದು KSNDMC ವತಿಯಿಂದ 
ಜಿಲ್ಲೆ/ತಾಲ್ಲೂಕು/ಗ್ರಾ ಮ ಪಂಚಾಯಿತಿ ಮಟ್ಟದಲ್ಲಿ ಮಳೆಯ 
ಕುರಿತು ಮುನ್ಪ್ಮೂಚನೆಯನ್ನು ನೀಡಲಾಗುತ್ತದೆ. 
ಪ್ರವಾಹ/ಅತಿವೃಪಷ್ಣಿ ಉಂಟಾದ ಸಂದರ್ಭದಲ್ಲಿ, ಬೆಳೆ ಹಾನಿ 
ಸಮೀಕ್ಷೆಯನ್ನು ಕೃಷಿ, ತೋಟಗಾರಿಗೆ ಹಾಗೂ ಕಂದಾಯ 
ಇಲಾಖೆಯ ಜಂಟಿ ತಂಡದ ವತಿಯಿಂದ ನಡೆಸಲಾಗುತ್ತದೆ. 
ಸದರಿ ಸರ್ವೆ ಕಾರ್ಯವನ್ನು ಯಾವುದೇ ವಿಳಂಬವಿಲ್ಲದೇ 
ಕೈಗೊಳ್ಳಲು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ. 


ಕಂದಾಯ ಸಚಿವರು 


pe ee ———— —— ——— ರಾ ಮಾ ನಾನ್‌ ವ ಪಾರಾ ಲ್‌ 
“೧. 631 
KF 4 
a “ಸ KO 
— ಭು ವಾರಾ ಬನಾನಾ ಬಾಾಜಾನದಿಾವಾ' ಆವಾಾದಾ ವವಾಾನಾನಾಜಾಾ ಎಜಾದಾಾಾಲದ pd hd ನ ಅವಾ ನವಮವಾವವಬನನನನಾವಾನಲ ಬಾಣಾವರ ಯರವ ಲರಾರಾಲಾಾಾಲ ನ್‌ 


ಅನುಬಂಧ! MN 
ರಾಜ್ಯದಲ್ಲಿ ಜುಲ್ವ : 2: ರಿಂದ ಸಷೆಂಬರ್‌ 2021 ರ ವರೆಗೆ ಸುರಿದ ಅಧಿಕ 
ಮಳಯ: ದಾಳಿ ಹಾವಿಯಾದ ಪ್ರದೇಶದ ಬಸ್ತಿೀರ್ಣ 


ನಾನಿರಲು. ನ ಅಮಮನ 


! ;ನವೆಂ" ರ್‌ ಅಲತ್ಯದ ಒಮ್ಟುಿ 
ಜಿಖೆ ವರೆಗೆ ಸಿತ್ತನೆಯಾದ ' ಹಾನಿಯಾದ 
: ಪ್ರಿಳಿರ್ಣಿ ? ವಿಸ್ತೀರ್ಣ i 


\ 
| ಶೇಕದಾ ಹಾನಿಯಾದ 
ಹ್ರಜೀಶ 


ಲಾ 


ಾಗಲಕೋಟ 3.88 0.16 | 4.94 
pe . ಮಹಾನ ಲಮಾರಾಾಾಾಾಧವಾ ನಾ ವ್‌ 8 py; ¥ ‘ 
| ಬಳ್ಗಾರಿ | ೬.87; 0.201 4. 
\ kod SSSR 

ಚೆಳಗಾಬಿ 5.82! [421 14.51; 

mg” " —————————————————— i 
; ಚೆಂಗಳೂರು(ಗ್ರಾ) . 0.63, | 0.06, 9.02 
ಬೆಂಗಳೂರು(ನ) 0.21! “0.021 ಢ.೪4 
2 SS. NS ಮ 


ಬೀದರ್‌ 382 KE 333! 
ನಾಮ 33, 
LE 


i 

LL 

; ಇತಾಮರಾಜಸಗರ , 2.53! 4.03! 65 
| 


! ಜಕೃಬಳ್ಳಾಪುರ 3.39; 1.58; 4% 79; 
Ss TS ರ್‌ (4.07 

: ಚಿತ್ತಮಗಳೂರು 1.82 B20 4 
Ne add Se 
ಚಿತ್ರದುರ್ಗ 3.90: 0.93, 2397: 
| ಹಕ್ತಿಣಕನ್ನಡ , ವ್ರಿ21! 4 01 ಗ!3 

A a TTT 
ರ್‌ ರಾ ಾರ್‌್‌ಾಾಾ್‌್‌್‌್‌ ನ ರೋ ನಾನಲವಾರಾವಾಲಾಕವಾಲಂ 
ದಾರವಾಡ i ಪ.67 i+ 30.14 
| ಗದಗ 5.32 ).34; 4 ನಪ! 
| ಸಾಸನ | 241 0.521 1.36 


- 

2] 
a eK 
ಹಾವೇರಿ | 0.55} 15.01; 
| ಕಲಬುರ್ಗಿ j ೧% 


ಕಲಬುರ್ಗಿ 
ತೊಡಗು 


| ತುಮಕೂರು 
ಉಡುಪಿ ) 
ನ್‌ 
i ಉತ್ತರ ಕನ್ನಡ | 
| ವಿಜಯಪುರ | 
| ಯಾದಗಿರಿ | 


Fea 


Ai ES 


ig ಗಾದ ನಾರ ಟಿ RASPES 
77 ಅನುಬಂಧ SRS ಹ 
೨ನೇ ಸಾಲಿನಲ್ಲಿ ರೈತ ಗಾಗಿ ಕೃಷಿ ಇಲಾಖೆಯಿಂದ ಜಾರಿಯಲ್ಲಿರುವ ಯೋ ಜಿಸೆಗಳು ಹಾಗ 
ಯೋಜನಾ: ಇರು ನೀಡಿರುವ ಅಸುದಾಸದ ವಿವರ: ರೂಲಕ್ಷಗಳಲ್ಲಿ ) 
ಲ ್‌ಪತ್ತಾರಕಶೀಾ TUT ್‌ಡರಾವ್‌ 
ಲಿ | | ' ಅಸುದಾನ 
SOS SS : ದಿ ವಾಯೇಜರ್‌ 
ಕಷಿ ಆಯುಕ್ತಾಲಯ (240 00-001-1 01; | 6083.35 
ರ್‌ ಅಮುಸೊಚಿತ ಜಾತಿಗಳ ಉ. ಯೋ ಬನ್‌ಷಮತ್ತ ಬಡಕಟ್ಲಿ ಉಪ ಯೋಜನೆ ಕಾಯ್ದೆ 1423.74 
[2013ರಡಿ ಬಳಕೆಯಾಗದೆ ಇ »ವ ಮೊತ್ತ (2401-00-001-1-75) | 
ತರ ಪ್ರೋತ್ಸಾಹ & ಬೆ೦ಒ : ಯೋಜನೆಗಳು (2401-00-102-0-28) | 853.00, 
ವ ಟಾನ್‌ ನ್‌ RS 
ಈ ಬಜ ಫೇತ್ರಗಳು (2401-00- ೨3-0-01) | 590.00 
7್‌ಷನಕರಗಳು ಮತ್ತು ಗ ಇಮಟ್ಟ ನಿಯಂತ್ರಣ EEC | 32614.00, 
Ty, ET SS 
ತಿ ಷೇತ್ರ ಮತ್ತು ಅಬವೇ , ಫೇಂದ್ರಗಳು (2401-0004040 | 22800 
ಯವ ಮೆತ್ತುಸಿ ಸಾನ್ಯಗಳ ಕಾರ್ಯಕ್ರಮಗಳು (240° -00- 404-0 12) 5000.00" 
ರ್‌ ನಮನ ದಾನ್‌ ರಾರಾ saa ¥ SSS 
ನ ತಷಿ ವಿಸ್ತರಣೆ ಮತ್ತು ತರಬ (2401-00-109-0-21) | | 5777.45; 
TE NEE ನವನ್‌ ಮನ ಮಾ PE 
u [ ಮಳಹರು ಮತು ಸುವಕ ರೈತರ ತರಬೇತಿ ಮತ್ತು ವಿಸ್ತರಣಾ ಕಾರ್ಯಕ್ರಮ | 588 0೧, 
'(MWIYTEP) (2401-00-109- -80) 
ಹೊಸ ಬೆಳೆ ವಿಮಾ ಯೆ ಯೋ ನೆ oo ] 90೧೦6 0೦, 
°° (2401-00-110-0-07) oo _ | 
TE ಪ್ರದಾನ ಮಂತ್ರಿ ಕಿಸಾನ್‌ 3 ಸ್ಕಾನ್‌ ಯೋಜನೆ (2401-0 8051-05; 108671 99; 
EERE SE i Ee ಮಾಮಾ 
೧ಮಾಲಿ ಹುದ್ದೆಗಳಿಗಾಗಿ ಅನ ನಾನ ರ 3960.00: 
5 ಯೂಸಾರದ ಸಮೀಕ್ಷೆ ಮಃ ಪರೀಕ್ಲೆ (240200101001) OO 28.00 
 'ಫ್ರೈಷಿ ಮೂಲಭೂತ ಸೌಕ ೪೯ (4401-00-001-1-01) \ 939.೧: 
RS ad TESTS TU — 
INMSA-ಮುಖ್ಯಮಂತ್ರಿಗಳ ನಾಕ ನೀರಾವರಿ ಯೋಜನೆ (2401-00-96: 15) (436) 1000.00 
——— SR 
ಕಾಷ್ಠ ನರಹ್‌ ಹಣ ಗಳ್‌ ಒಚ್ಚಾ 258656.53| 
ಅವಾ ಪರ್‌ಷಪಾಯತ್‌್‌ಾ ಮಗಳ್‌ ಒಟ್ಟು § | 24257. 19) 
ರಾನಾ 
್‌ರದ್ರಪುಕಸ್ಕೈ ತ್‌ಯೊ' ೫ 
8 annie hie dnb EE 
k 'ರಾಷ್ಟಿ ನಿಯ ಆಹಾರ ಸುರ ತೆ ಮಿಶನ್‌ (2401-00-102- 0-08) | 16390 ೧0; 
ಬೈತ್ತನೆ ಬೀಜ ಮತ್ತು ಬಿತ್ತ ಸಾಮಗ್ರಿ ಉಪ ಅಬಿಯಾನ (SMSP)- | 121.9%: 
|(2401-00- -103-0-22) i 
'Nಳನಸ-ಮುಖ್ಯಮಂತಿಗಳ ಸೂಕ್ಷ್ಮ ನೀರಾವರಿ ಯೋಜನೆ (2401-00-108-1-15) 29400 00 
- ಕೃಷಿ ವಿಸರಣೆ ಉಪ ಅಭಿ: ಖಾನ (SMAE)-2401-00-109-0-34 | 3586 001 
eR (MAE) ZO 
3 ಗ್ಯಷ ಯಾಂತ್ರೀಕರಣ ಉ೭ ಅಬಿಯಾನ {(SMAM)-2401-00-113- 0-02 | 23696.50 
| FR ನಯ ಕೃಷಿ ವಿಕಾಸ ಸೋಜನೆ (2401-00-800-1-57) |! ನಾ 
| ರಾಯ ‘ 
| ಮಣ್ಣಿನ ಫಲವತ್ತ, ತೆಯ - ೂಿಜನೆ (2402-00-101-0-03) 2453.00 
EE ಮಾನಾ ನಮವಮಬದೆ ಮ 
ಧಾನ ಮಂತ್ರಿ ಕರು ಆ ಸಾರ ಸಂಸ್ಕರಣಾ ವಗ ನಿಮಷಬದೆಗೊಳಿಸುವಿಕೆ | 1693.00| 
| |ಯೋಜನೆ(2408-01-105 90) | 
SS a Ep 
! ೇಂದ್ರ ಪುರಸ್ಕೃತ ಯೊ ಜನೆಗಳು - ಒಟ್ಟು 405148.41; 
CN 36506213 TE 


8 [ಎಲ್ಲಾ ಒಟ್ಟು 


ಫೃಷಿ ನಿರ್ದೇಶಕರು 


